ಕರ್ಸಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 

(ಮೊದಲನೇ ಅಧಿವೇಶನ) 
(ಮುಂದುವರೆದ ಉಪವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾಂಕ 3೦ನೇ ಜುಲೈ, 2೦13 
(ಸಮಯ: ಬೆಳಗ್ಗೆ. 1.೦೦ ಗಂಟೆಗೆ) 


| 1. ವಿಶ್ತೀಯ ಕಾರ್ಯಕಲಾಪಗಳು | 
2೦13-14ನೇ ಸಾಅನ ಪರಿಷ್ಕೃತ ಆಯವ್ಯಯ ಅಂದಾಜುಗಳ ಮೇಲೆ ನಡೆದ ಸಾಮಾನ್ಯ 
ಚರ್ಚೆಗೆ ಹಾಗೂ ಬೇಡಿಕೆಗಳ ಮೇಲಅಸ ಚರ್ಚೆಗೆ ಸರ್ಕಾರದ ಉತ್ತರ ಹಾಗೂ ಮತಕ್ಕೆ 
ಹಾಕುವುದು. 

ಬೇಡಿಕೆ ಸಂಖ್ಯೆ ಬೇಡಿಕೆಗಳ ಹೆಸರು 


ಷಾ 


೦3 ಅರ್ಥಿಕ 

೦4 ಸಿಬ್ಬ೦ದಿ ಮತ್ತು ಆಡಳತ ಸುಧಾರಣೆ 

18 ವಾಣಿಜ್ಯ ಮತ್ತು ಕೈಗಾರಿಕೆ 

24 ಇಂಧನ 

12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
17 ಶಿಕ್ಷಣ 

೦೩ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 

27 ಕಾನೂನು 

28 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
೦8 ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ 

೦7 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
14 ಕಂದಾಯ 

2೦ ಲೋಕೋಪಯೋಗಿ 

೦5 ಒಳಾಡಳತ ಮತ್ತು ಸಾರಿಗೆ 

೦೨ ಸಹಕಾರ 

16 ವಸತಿ 

1೦ ನಗರಾಭಿವೃದ್ಧಿ 

21 ಜಲಸಂಪನ್ಮೂಲ 

22 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಪು.ತಿ.ನೋ., 


_ಐ- 


1೦ ಸಮಾಜ ಕಲ್ಯಾಣ 


15 ಮಾಹಿತಿ ತಂತ್ರಜ್ಞಾನ 
26 ಯೋಜನೆ, ಸಾಂಖ್ಯಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 
13 ಆಹಾರ ಮತ್ತು ನಾಗರೀಕ ಸರಬರಾಜು 
೦1 ಕೃಷಿ ಮತ್ತು ತೋಟಗಾರಿಕೆ 
೦೮6 ಮೂಲಭೂತ ಸೌಕರ್ಯ ಅಭಿವೃದ್ಧಿ 
11 ಮಹಿಳಾ ಮತ್ತು ಮಕ್ಕಳ ಅಜವೃದ್ಧಿ 
2೦೮ ಕನ್ನಡ ಮತ್ತು ಸಂಸ್ಥ ತಿ 
23 ಕಾರ್ಮಿಕ 
ಜಾ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು : ಹದಿಮೂರನೇ ಪಟ್ಟ 
ಆ) ದಿನಾಂಕ; 23ನೇ ಜುಲೈ, 2೦13ರ 
ಎಂಟನೇ ಪಣ್ಣಯಿಂದ ತಡೆಹಿಡಿಯಲಾದ  : ಮುಖ್ಯಮಂತ್ರಿಗಳು 


ಶ್ರೀ ಬಸವರಾಜ ರಾಯರೆಡ್ಡಿ 

ಅವರ ಚುಕ್ಕೆ ಗುರುತಿನ 

ಪ್ರಶ್ನೆ ಸಂಖ್ಯೆ:॥8(639) 

ಇ) ದಿನಾಂಕ: 23ನೇ ಖುಲೈ, 2೦13ರ 

ಎಂಟನೇ ಪಟ್ಟದ ತಡೆಹಿಡಿಯಲಾದ  : ಗೃಹ ಸಚಿವರು 
ಶ್ರೀಮತಿ ಜೊಲ್ಲೆ ಶಶಿಕಲಾ ಆಣ್ಣಾಸಾಹೇಟ್‌ 

ಅವರ ಚುಕ್ಕೆ ಗುರುತಿನ 

ಪ್ರಶ್ನೆ ಸಂಖ್ಯೆ:/2೦(೨೦೮) 


ಈ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹದಿಮೂರನೇ ಪಟ್ಟ 


| 3. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು ಭಾರತ ಸಂವಿಧಾನದ 
15(2)ನೇ ಅನುಚ್ಛೇದದ ಮೇರೆಗೆ 2೦13ನೇ ಸಾಅಗೆ ಸಂಬಂಧಿಸಿದಂತೆ ಭಾರತದ 
ಲೆಕ್ಕನಿಯಂತ್ರಕರು ಮತ್ತು ಮಹಾಲೆಕ್ಕಪರಿಶೋಧಕರು ನೀಡಿರುವ ಮಹಾತ್ಮಗಾಂಧಿ 
ಜಳ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮೇಅನ ಕಾರ್ಯನಿರ್ವಹಣಾ ಲೆಕ್ಕ 
ಪರಿಶೋಧನೆ ವರದಿ (ಸಂಖ್ಯೆ-7)ಯನ್ನು ಸಭೆಯ ಮುಂದಿಡುವುದು. 


ಪು.ತಿ.ನೊಂ., 


-B- 


4. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಕೆ.ಎಸ್‌. ಪುಟ್ಟಣ್ಣಯ್ಯ ಅವರು ಕೃಷಿ ಪ್ರದೇಶದಲ್ಲ ಕೆಲಸ ಮಾಡುವ ಮಹಿಳೆಯರು 
ಹೆಚ್ಚಾಗಿ ಗರ್ಭಕೋಶದ ಕಾಂಬಲೆಗೆ ತುತ್ತಾಗುತ್ತಿರುವುದರಿಂದ ಅವರಿಗೆ ಉಚಿತ 
ಚಿಕಿತ್ಸೆಯನ್ನು ನೀಡುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಜವರ 
ಗಮನ ಸೆಳೆಯುವುದು. 

2. ಕ್ರೀ. ಕೆ. ವಸಂತ ಬಂಗೇರ ಅವರು ಉಜಿರೆ ಎಸ್‌.ಡಿ.ಎಂ ಕಾಲೇಜನ ವಿದ್ಯಾರ್ಥಿನಿ 
ಅಪರಿಚಿತರರಿಂದ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಬಗ್ಗೆ ಮಾನ್ಯ ಗೃಹ ಸಚಿವರ 
ಗಮನ ಸೆಳೆಯುವುದು. 


3. ಕ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು 2೦೦೨-1೦ನೇ ಸಾಅನಲ್ಲ ಮಾಗಡಿ ತಾಲ್ಲೂಕು 
ಅಜ್ಜನಹಳ್ಳಿ. ಗ್ರಾಮಪಂಚಾಯುತಿಯಲ್ಲ ಉಡ್ಯೋಗ ಖಾತ್ರಿ ಯೋಜನೆಯಡಿ 
ಕಾಮಗಾರಿಗಳು ಪೂರ್ಣಗೊಂಡಿದ್ದರೂ ಬಾಕಿ ಹಣ ಪಾವತಿ ಮಾಡದಿರುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 

4. ಶ್ರೀ ಕೆ.ಎಂ. ಶಿವಲ೦ಗೇಗೌಡ ಅವರು ರಾಜ್ಯದಲ್ಲ ಕಡ್ಡಾಯ ಶಿಕ್ಷಣ ಕಾಯ್ದೆಯಡಿ 
ಖಾಸಗಿ ಶಾಲೆಗಳಲ್ಲಿ ಬಡ ವಿದ್ಯಾರ್ಥಿಗಳಗೆ ಪ್ರವೇಶ ನೀಡದಿರುವುದರಿಂದ 
ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ 
ಗಮನ ಸೆಳೆಯುವುದು. 

ರ. ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರು ಉಡುಪಿ ಜಲ್ಲೆಯ ಕೆಲವು ಗ್ರಾಮಗಳು ನಕ್ಸಲ್‌ 
ಪೀಡಿತವಾಗಿದ್ದು ಈ ಗ್ರಾಮಗಳ ಮೂಲಭೂತ ಸಮಸ್ಯೆಗಳ ನಿವಾರಣೆ ಬಗ್ಗೆ ಗೃಹ 
ಸಚಿವರ ಗಮನ ಸೆಳೆಯುವುದು. 


6. ಕ್ರೀ ಎಸ್‌. ಮಧು ಬಂಗಾರಪ್ಪ ಅವರು ಬ್ರಹ್ಮರ್ಷಿ ನಾರಾಯಣ ಗುರುಗಳ 
ಜಯಂತಿಯನ್ನು ಸರ್ಕಾರದಿಂದ ಆಚರಿಸುವ ಮತ್ತು ಶಾಲಾ ಪಠ್ಯ ಪುಸ್ತಕಗಳಲ್ಲಿ 
ಸೇರಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


7. ಶ್ರೀ ಪಿ.ಆರ್‌. ಸುಧಾಕರ್‌ ಲಾಲ್‌ ಅವರು ರಾಜ್ಯದಲ್ಲ ಸರ್ವ ಶಿಕ್ಷಣ ಅಭಿಯಾನದಡಿಯಲ್ಲ 
ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರುಗಳನ್ನು ಕೆಲವು ಜಲ್ಲೆಗಳಲ್ಲ 
ನೇಮಿಸಿಕೊಳ್ಳದಿರುವುದರಿಂದ ಅಂಗವಿಕಲ ಮಕ್ಕಳಗೆ ತೊಂದರೆಯಾಗುತ್ತಿರುವ ಬಗ್ಗೆ 
ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚವರ ಗಮನ ಸೆಳೆಯುವುದು. 


8. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹಾಸನ ನಗರದ ಬಸ್‌ ನಿಲ್ದಾಣ ಹತ್ತಿರ ಚನ್ನಪಟ್ಟಣದ 
ಕೆರೆ ಅಂಗಳದಲ್ಲ ರೈಲ್ವೆ ನಿಲ್ದಾಣಕ್ಕಾಗಿ ಜಮೀನು ಮಂಜೂರಾಗಿದ್ದರೂ ಹಣ ಪಾವತಿಸದೆ 
ಕಾಮಗಾರಿ ಪ್ರಕ್ರಿಯೆ ಪ್ರಾರಂಭ ಮಾಡದಿರುವ ಐಣ್ಣೆ ಮಾನ್ಯ ಮೂಲಭೂತ ಸೌಲಭ್ಯ 
ಅಭಿವೃದ್ಧಿ ಮತ್ತು ವಾರ್ತಾ ಸಚಿವರ ಗಮನ ಸೆಳೆಯುವುದು. 

೨. ಶ್ರೀ ಜ.ಜ. ನಿಂಗಯ್ಯ ಅವರು ಚಿಕ್ಕಮಗಳೂರು ಅಲ್ಲೆ ಮೂಡಿಗೆರೆ ತಾಲ್ಲೂಕು ಕಳಸ 
ಹೋಬಳಯ ಶ್ರೀ ಕಳಸೇಶ್ವರ ಸ್ಥಾಮಿ ದೇವಾಲಯಕ್ಕೆ ಉ೦ಬಳ ಏಣ್ಟದ್ದ ಭೂಮಿಯನ್ನು 
ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕೆಂದು ಉಚ್ಛನ್ಯಾಯಾಲಯವು ತೀರ್ಪು 
ನೀಡಿರುವುದರಿಂದ ಬಡ ಕೃಷಿ ಕಾರ್ಮಿಕರಿಗೆ ತೊಂದರೆಯಾಗಿರುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯವುದು. 

ಪು.ತಿ.ನೋ.., 


ಎಷ್ಟೆ 


10. ಶ್ರೀ ಜ.ಹೆಚ್‌. ಶ್ರೀನಿವಾಸ್‌ ಅವರು ಭದ್ರಮೇಲ್ಲಂಡೆ ಸುರಂಗ ಮಾರ್ಗದ 
ಯೋಜನೆಂಖ೦ದ ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲ ಅಂತರ್‌ಜಲ ಖತ್ತುವುದರಿಂದ 
ರೈತರಿಗೆ ತೊಂದರೆಯುಂಬಾಗಿರುವ ಹಾಗೂ ತಾಲ್ಲೂಕಿನ ಎಲ್ಲಾ ಗ್ರಾಮಗಳಗೆ ಶಾಶ್ವತ 
ಕುಡಿಯುವ ಸೀರಿನ ಯೋಜನೆಯನ್ನು ಕೈಗೊಳ್ಳುವ ಬಗ್ಗೆ ಮಾನ್ಯ ಭಾರೀ ಮತ್ತು 


ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


1. ಶ್ರೀ ಸಿ.ಜ. ಸುರೇಶ್‌ಖಾಖು ಅವರು ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ ಹಳ್ಳಗಳಲ್ಲ 
ಪ್ಲೋರೈಡ್‌ನಿಂದಾಗಿ ಕುಡಿಯುವ ನೀರಿನ ಸಮಸ್ಯೆಯುಂಬಾಗಿರುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


12. ಶ್ರೀ ಐ.ಆರ್‌. ಪಾಟೀಲ್‌ ಅವರು ಮಹಾರಾಷ್ಟ್ರ ರಾಜ್ಯದಿಂದ ಗುಲ್ಬರ್ಗಾ ಜಲ್ಲೆಗೆ ಪ್ರತಿನಿತ್ಯ 
ಕಾನೂನು ಬಾಹಿರವಾಗಿ ಕಲಬೆರಕೆ ಹಾಲು ಪೂರೈೆಕೆಯಾಗುತ್ತಿರುವುದರಿಂದ 
ತೊಂದರೆಯುಂಬಾಗಿರುವ ವಿಷಯದ ಬಗ್ಗೆ ಮಾನ್ಯ ಕಾನೂನು, ನ್ಯಾಯ ಮತ್ತು 
ಮಾನವ ಹಕ್ಕುಗಳು ಹಾಗೂ ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು 
ಪಶುಸಂಗೋಪನೆ ಸಚಿವರ ಗಮನ ಸೆಳೆಯುವುದು. 

13. ಡಾ| ಕೆ. ಸುಧಾಕರ್‌ ಅವರು ಜಹಾರ ರಾಜ್ಯದಲ್ಲ ಜಸಿಯೂಟ ಸೇವಿಸಿದ ಮಕ್ಕಳ ಪ್ರಾಣ 
ಹಾಸಿಯಾಗಿದ್ದು ರಾಜ್ಯದಲ್ಲಿಯೂ ಸಹ ಇಂತಹ ಅವಘಡಗಳು ಸಂಭವಿಸದಿರುವ ರೀತಿ 
ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ 
ಸೆಳೆಯುವುದು. 


14. ಶ್ರೀ ಈ ತುಕಾರಾಂ ಅವರು ಹೊಸಪೇಟೆ, ಸಂಡೂರು, ಹೆಚ್‌.ಅ.ಹಳ್ಳ, ಸಡಗಅ ಮತ್ತು 
ಕೂಡ್ಲಗಿ ತಾಲ್ಲೂಕುಗಳನ್ನು ಸೇರಿಸಿ ಹೊಸದಾಗಿ ವಿಜಯನಗರ ಜಲ್ಲೆ ಎಂದು 
ಘೋಷಿಸುವ ಬಗ್ಗೆ ಮಾನ್ಯು ಕಂದಾಯ ಸಚಿವರ ಗಮನ ಸೆಳೆಯುವುದು. 


15. ಶ್ರೀ ಎಸ್‌.ಆರ್‌. ಶ್ರೀನಿವಾಸ್‌ ಅವರು ಗುಜ್ಜ ಪಟ್ಟಣ ಪಂಚಾಯತಿ ಪ್ಯಾಪ್ತಿಯಲ್ಲ 
ಯು.ಜ.ಡಿ. ಯೋಜನೆಯಡಿ ಸರ್ಕಾರದಿಂದ ಅನುದಾನ ಜಡುಗಡೆಯಾಗಿದ್ದರೂ 
ಯೋಜನೆಯ ಕಾಮಗಾರಿಗಳಗೆ ಟೆಂಡರ್‌ ಕರೆಯದಿರುವ ಬಗ್ಗೆ ಮಾನ್ಯ ಪೌರಾಡಆತ, 
ಸ್ಥಳೀಯ ಸಂಸ್ಥೆಗಳು. ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ, 
ಹಜ್‌ ಮತ್ತು ವಕ್ಸ್‌ ಸಚಿವರ ಗಮನ ಸೆಳೆಯುವುದು. 


16. ಶ್ರೀ ಪಿ. ಆರ್‌. ಸುಧಾಕರ್‌ ಲಾಲ್‌ ಅವರು ರಾಜ್ಯದ ವಿವಿಧ ಕಾರಾಗ್ಯಪಗಳಲ್ಲ 
ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಿರುವ 14ವರ್ಷ ಮೇಲ್ಪಟ್ಟು ಶಿಕ್ಷೆಯನ್ನು 
ಪೂರೈಸಿರುವ ಖೈದಿಗಳನ್ನು ಸನ್ನಡತೆ ಆಧಾರದ ಮೇಲೆ ಚಡುಗಡೆ ಮಾಡುವ ಬಗೆ 
ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


17, ಶ್ರೀಯುತರುಗಳಾದ ಹೆಚ್‌.ಡಿ.ರೇವಣ್ಣ ಮತ್ತು ಹೆಚ್‌.ಎಸ್‌. ಪ್ರಕಾಶ ಅವರುಗಳು 
1995ರಲ್ಲಿ ಮಂಜೂರಾಗಿರುವ ಹಾಸನ- ಬೆ೦ಗಳೂರು ರೈಲ್ವೆ ಮಾರ್ಗ ನಿರ್ಮಾಣ 
ಕಾಮಗಾರಿ ಪಿಳಂಬವಾಗುತ್ತಿರುವ ಬಗ್ಗೆ ಮಾನ್ಯ ಮೂಲಭೂತ ಸೌಲಭ್ಯ ಅಭವೃದ್ಧಿ 
ಮತ್ತು ವಾರ್ತಾ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ಮೋ., 


ಲ್ಲ 

18. ಕ್ರೀ ವಿ. ಸುನೀಲ್‌ ಕುಮಾರ್‌ ಅವರು ರಾಜ್ಯ ಸರ್ಕಾರದ ಬಸವ ವಸತಿ ಯೋಜನೆ 

ಹಾಗೂ ಕೇಂದ್ರ ಸರ್ಕಾರದ ಇಂದಿರಾ ಆವಾಸ್‌ ಯೋಜನೆಯಡಿ ಮನೆ ನಿರ್ಮಿಸಲು 
ಫಲಾಸುಭವಿಗಳಣೆ ಮಂಜೂರಾತಿ ವಿಳಂಬವಾಗಿರುವುದರಿಂದ ಮತ್ತು ಕಾರ್ಕಳ 
ತಾಲ್ಲೂಕಿನಲ್ಲಿ. 2೭೦1-12ನೇ ಸಾಲಅನೆಲ್ಪಿ ವಸತಿ ಯೋಜನೆಯಡಿ ಅನುದಾನ 
ಜಡುಗಡೆಯಾಗದೆ ತೊ೦ದರೆಯುಂಟಾಗುತ್ತಿರುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ 
ಸೆಳೆಯುವುದು. 

19. ಕ್ರೀ ಕೆ.ಎಂ. ತಿಮ್ಮರಾಯಪ್ಪ ಅವರು ಪಾವಗಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲ 
ರಾಜೀವ್‌ಗಾಂಧಿ ಗ್ರಾಮೀಣ ವಸತಿ ನಿಗಮದಿಂದ ಗುಡಿಸಲು ರಹಿತ ತಾಲ್ಲೂಕೆಂದು 
ಘೋಷಿಸಿರುವ ಹಿನ್ನೆಲೆಯಲ್ಲಿ ಆಯ್ಕೆ ಪಟ್ಟಂಬ೦ದ ಕೆಲವು ಫಲಾನುಭವಿಗಳನ್ನು 
ಕೈಜಟ್ಟರುವ ಬಗ್ಗೆ ಮಾಸ್ಯ ವಸತಿ ಸಚಿವರ ಗಮನ ಸೆಳೆಯುವುದು. 


2೦. ಡಾ| ಎಸ್‌ ಶಿವರಾಜ್‌ ಪಾಟೀಲ್‌ ಅವರು ರಾಯಚೂರು ಜಲ್ಲೆಯ ಮೊರಾರ್ಜ 
ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಏಕಲವ್ಯ ಶಾಲೆಗಳಲ್ಲ ಕ್ರೈಸ್‌ ಸಂಸ್ಥೆಯ 
ವತಿಯಿಂದ ಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡಿರುವ ಶಿಕ್ಷಕರುಗಳನ್ನು 
ಖಾಯಂಗೊಳಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿಂದುಳದ ವರ್ಗಗಳ 
ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


21. ಡಾ|| ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಜಂದರ್‌ ಜಲ್ಲಾಡಳತವು ನಗರದಲ್ಲ 
ನಿರ್ಮಿಸಿರುವ 3೦೦೦ ಮನೆಗಳನ್ನು ಅಕ್ರಮ ನಿರ್ಮಾಣವೆಂದು ಪರಿಗಣಿಸಿ 
ಮನೆಗಳನ್ನು ಒಡೆಯುವುದಾಗಿ ಮನೆ ಮಾಅಕರುಗಳಗೆ ನೋಟಸ್‌ 
ನೀಡಿರುವುದರಿಂದ ಉಂಟಾಗಿರುವ ಆತಂಕ ಪರಿಸ್ಥಿತಿಯ ಬಗ್ಗೆ ಮಾನ್ಯ ಸಗರಾಭಿವೃದ್ಧಿ 
ಸಚಿವರ ಗಮನ ಸೆಳೆಯುವುದು. 


22. ಶ್ರೀ ಐ.ಎನ್‌. ವಿಜಯಕುಮಾರ್‌ ಅವರು ಬೆಂಗಳೂರಿನ ಜಯನಗರ ವಾಣಿಜ್ಯ 
ಸಂಕೀರ್ಣ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಸುವ ಕುರಿತು ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


23. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು ರಾಜ್ಯ ಹೆದ್ದಾರಿ ನಂ. 107 ರಸ್ತೆಯು 
ಹದಗೆಟ್ಟರುವುದರಿಂದ ಪ್ರಯಾಣಕ್ಕೆ  ತೊಂದರೆಯಾಗಿರುವ ಬಗ್ಗೆ. ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


24. ಶ್ರೀ ಸಂಜಯ ಐ. ಪಾಟೀಲ್‌ ಅವರು ಬೆಳಗಾವಿಯಲ್ಲಿ ಸರ್ಕಾರಿ ಇಂಜನಿಯರಿಂಗ್‌ 
ಕಾಲೇಜು ಸ್ಥಾಪಿಸುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ 
ಗಮನ ಸೆಳೆಯುವುದು. 


2೮. ಶ್ರೀಯುತರುಗಳಾದ ಆರ್‌. ಅಶೋಕ ಮತ್ತು ಎಸ್‌. ಸುರೇಶ್‌ಕುಮಾರ್‌ 
ಅವರುಗಳು ರಾಜ್ಯದೆಲ್ಲೆಡೆ ಅವೈಜ್ಞಾನಿಕವಾಗಿ ಮೊಬೈಲ್‌ ಟವರ್‌ಗಳನ್ನು 
ಅಳವಡಿಸುತ್ತಿರುವುದರಿ೦ದ ಸಾರ್ವಜನಿಕರ ಮೇಲೆ ಆಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಪು.ತಿ.ನೋ., 


೨೮ 


5. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು Y 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಅ. ಸುರೇಶ್‌ಗೌಡ, ಕೆ.ಎನ್‌.ರಾಜಣ್ಣ, ಕೆ.ಎಂ.ಶಿವಆಂಗೇಗೌಡ 
ಮತ್ತು ಕೆ. ಷಡಕ್ಷರಿ ಅವರುಗಳು ಹೇಮಾವತಿ ಜಲಾಶಯದಿಂದ ನೀರನ್ನು ತುಮಕೂರು 
ಬ್ರಾಂಚ್‌ ಕೆನಾಲ್‌ಗೆ ಬಡುಗಡೆ ಮಾಡಿ ಕುಡಿಯುವ ಸೀರು ಮತ್ತು ಕೃಷಿ ಚಟುವಟಕೆಗಳಗೆ 
ತುರ್ತಾಗಿ ಕ್ರಮಕೈಗೊಳ್ಳುವ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಜ.ಹೆಚ್‌.ಶ್ರೀನಿವಾಸ ಮತ್ತು ಅ. ಶಿವಣ್ಣ ಅವರುಗಳು ತರೀಕೆರೆ 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಗೆ ಹಣ ಜಡುಗಡೆಯಾಗಿದ್ದರು ಕಾಮಗಾರಿ 
ಪ್ರಾರಂಭಸದಿರುವ ಬಗ್ಗೆ ಚರ್ಚೆ. 


ಇ. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ. ಎನ್‌.ಚಲುವರಾಯಸ್ವಾಮಿ ಮತ್ತು 
ಹೆಚ್‌.ಸಿ.ಬಾಲಕೃಷ್ಣ ಅವರುಗಳು ರಾಮನಗರ ತಾಲ್ಲೂಕು ಜಡದಿ ಹೋಬಳಯ 
ಬೈರಮಂಗಳ ಕೆರೆಗೆ ಬೆಂಗಳೂರು ಕೊಳಚೆ ನೀರು ಸೇರಿ ಜನ ಜಾನುವಾರುಗಳಗೆ 
ತೊಂದರೆಯುಂಬಾಗುತ್ತಿರುವುದರಿಂದ ಕೊಳಚೆ ನೀರಿನ ಶುದ್ದೀಕರಣ ಘಟಕವನ್ನು 
ಪ್ರಾರಂಭಿಸಿ ಆ ಭಾಗದ ಜನರಿಗೆ ಶುದ್ಧ ಕುಡಿಯುವ ಸೀರು ಮತ್ತು ನಿರಂತರ ವಿದ್ಯುತ್‌ 
ಸರಬರಾಜು ಮಾಡುವ ವಿಷಯದ ಬಗ್ಗೆ ಚರ್ಚೆ. 


6. ಅರ್ಧ ಗಂಟಿ ಕಾಲಾವಧಿ ಚರ್ಚೆ 


1. ಶ್ರೀ ಹೆಚ್‌.ಎಸ್‌. ಶಿವಶಂಕರ್‌ ಅವರು “ಆರೋಗ್ಯ ಕವಚ ಯೋಜನೆ” ಬಗ್ಗೆ ದಿನಾಂಕ: 
2೮.೦7.2೦13 ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ 1೦ನೇ ಪಣ್ಟಯಲ್ಲನ ಪ್ರಶ್ನೆ 
ಸಂಖ್ಯೆ: 138 (1262ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟೆ ಕಾಲ 
ಚರ್ಚಿಸುವುದು. 


2, ಕ್ರೀ ಕೆ.ಎಂ.ಶಿವಅಂಗೇಗೌಡ ಅವರು “ಕೆ.ಐ.ಎ.ಡಿ.ಜ. ಇಲಾಖೆಯಿಂದ ಜಮೀನು 
ನೀಡುವುದು” ಬಣ್ಣೆ ದಿನಾಂಕ; ೭3.೦7.೭೦13 ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ 
8ನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 106 (1೦43)ಕ್ಕೆ ಒದಗಿಸಿರುವ ಉತ್ತರಕ್ಕೆ 
ಸಂಬಂಧಿಸಿದಂತೆ ಅರ್ಥ ಗಂಟಿ ಕಾಲ ಚರ್ಚಿಸುವುದು. 


ಇ. ಶ್ರೀ ಯಶವಂತರಾಯಗೌಡ ವಿಠ್ಯಲಗೌಡ ಪಾಟೀಲ್‌ ಅವರು "ಕಲಂ 871ರಲ್ಲಿ 
ಬಜಾಪುರ ಜಲ್ಲೆಯನ್ನು ಸೇರ್ಪಡೆ ಮಾಡುವುದು” ಬಗ್ಗೆ ದಿನಾಂಕ: 23.೦7.2೦13 ರಂದು 
ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ 5ನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 107(1೦391ಕ್ಕ 
ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟೆ ಕಾಲ ಚರ್ಚಿಸುವುದು. 


ಪು.ತಿ.ನೋ., 


ಹ. 


4, ಶ್ರೀ ಶಿವಾನಂದ ಎಸ್‌ ಪಾಟೀಲ್‌ ಅವರು "ಬಜಾಪುರದಿಂದ ಬಾಗಲಕೋಟೆ ಹಾಗೂ 
ಬೆಂಗಳೂರಿಗೆ ಬರುವ ಮಾರ್ಗದಲ್ಲ ಆಲಮಟ್ಟಿ ಕೆಳಭಾಗದಲ್ಲರುವ ಎನ್‌.ಹೆಚ್‌- 3ರಲ್ಲಿ 
ಬರುವ ಹಳೆಯ ಕೃಷ್ಣಾ ಸೇತುವೆ ಸಂಪೂರ್ಣ ಹಾಳಾಗಿದ್ದು, ಸಂಚಾರ 
ಸ್ಥಗಿತಗೊಂಡಿರುವುದರಿಂದ ಸೇತುವೆ ದುರಸ್ತಿ ಮಾಡುವ” ಬಗ್ಗೆ ದಿನಾಂಕ; 29.೦7.2೦13 
ರಂದು ಸದನದಲ್ಲಿ ಶೂನ್ಯ ವೇಳೆಯಲ್ಲ ಕೇಳದ ಪ್ರಶ್ನೆಗೆ ಸ೦ಖ೦ಧಿಸಿದಂತೆ ಅರ್ಧ ಗಂಟಿ 
ಕಾಲ ಚರ್ಚಿಸುವುದು. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


N — ರ 
9 ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(wwew.kar.nic.in/klay 


